ಹರಿದಾಸರ ಮುಂಡಿಗೆ 


ನಾಗರಾಜು ಹಾವೇರ- ಪಲ್ಲವಿ ಪ್ರಿ ಯ-ಬೆಂಗಳೂರು-9901052578 


ಈ ಪದವು ಶ್ರೀಲಕ್ಸ್ಮೀದೇವಿಯನ್ನು ಕುರಿತು ಶ್ರೀಕನಕದಾಸರ 
ವ'ದನಾರವಿಂದದಲ್ಲಿ ಹರಿದು ಬಂದ ಮೃದುಮಧುರ ವಚನ. 


ಜಗನ್ಮಾತೆ ಲಕ್ಟೀದೇವಿ ಕೋಮಲಾಂಗಿಯಾದ ನೀನು ಯಾವ ಗುಣವನ್ನು ಮೆಚ್ಚಿ 
ಶ್ರೀಹರಿಯನ್ನು ವರಿಸಿದೆ? ಏನು ಇಲ್ಲದ ಗೋಪಾಲಕನು ಹಾಗೂ ಕುಲವು 
ತಿಳಿಯದವನಾದ ಶ್ರೀಹರಿಯನ್ನು ಏನನ್ನು ನೋಡಿ ಇಷ್ಟಪಟ್ಟೆ ಹೇಳಮ್ಮಾ ಎಂದು 
ಜಗನ್ಮಾತೆಯಾದ ಲಕ್ಸೀದೇವಿಯನ್ನು ಕೇಳುತ್ತಿದ್ದಾರೆ. 


ಎಲ್ಲರೂ ಗಮನಿಸಬೇಕಾದ ವಿಷಯವೇನೆಂದರೆ, ಹರಿದಾಸ ಪರಂಪರೆಯಲ್ಲ್‌ 
ಶ್ರೀಕನಕದಾಸರಿಗೆ ಅತ್ಯಂತ ವಿಶಿಷ್ಠವಾದ, ವಿಭಿನ್ನವಾದ, ವೈಶಿಷ್ಟ್ಯ ಪೂರ್ಣವಾದ 
ಸ್ಥಾನವಿದೆ. ಕಾರಣ ಶ್ರೀಕನಕದಾಸರು ಸಾಕ್ನಾತ್‌ ಯಮಾಂಶ ಸಂಭೂತರೂ, 
ದಕ್ಸಿಣದಿಕ್ಕಿನ ಅಭಿಮಾನಿ ಹಾಗೂ ೧೨ ಕಕ್ಲ್‌ಯಲ್ಲಿರುವ ದೇವತೆ. 


ಶ್ರೀಕನಕದಾಸರ ಸಾಹಿತ್ಯವನ್ನು ಅವಲೋಕಿಸಿದರೇ ಅವರ ಪ್ರತಿಯೊಂದು 
ಸಾಹಿತ್ಯವೂ ಬಹಳಷ್ಟು ನಿಶೇಷಗೂಢಾರ್ಥಗಳಿಂದಲೂ, ವಿಶೇಷಣಗಳಿಂದಲೂ, 
ಭಾವಪೂರ್ಣವಾಗಿಯೂ, ಅರ್ಥಪುಗೂರ್ಣವಾಗಿಯೂ, ಬಹುಸತ್ವಪುೂಣೂಣಲವಾಗಿಯೂ 
ಇವೆ. ವೇದ, ಉಪನಿಷತ್‌, ಪುರಾಣ, ಇತಿಹಾಸ, ಶಾಸ್ತ್ರಾಜ್ಞಾನವಿಲ್ಲದಲೇ ಇವರ 
ಸಾಹಿತ್ಯವನ್ನು ಮುಟ್ಟಿದರೇ ಏನೂ ಅರ್ಥವಾಗುವುದಿಲ್ಲ. ಆದಕ್ಕಾಗಿಯೇ ಸಾಹಿತ್ಯ 
ಪ್ರಪಂಚದಲ್ಲಿ ಇವರನ್ನು ಕುರಿತು ಒಂದು ನಾನ್ನುಡಿಯೇ ಇದೆ. ಕನಕನ ಕ್‌ಣಕ 
ಬೇಡಿ - ಕ್‌ಣಕಿ ತಣಕ ಬೇಡಿ. 


ಶ್ರೀಹರಿವಾಯುಗಳಿಗೆ ಮತ್ತು ಶ್ರೀವ್ಯಾಸರಾಜ, ಶ್ರೀವಿಜಯೀಂದ್ರ, ಶ್ರೀವಾದಿರಾಜರಿಗೆ 
ಅತ್ಯಂತ & 0405266 ಹಾಗೂ ಯಮಾಂಶ ಸಂಭೂತರಾದ ಶ್ರೀಕನಕದಾಸರ 


ವಿಶೇಷ ಅನುಗ್ರಹದಿಂದ ಅವರ ಒಂದು ಪದದ ಅರ್ಥವನ್ನು ಬಿಡಿಸಲು 
ಪ್ರಯತ್ನಿಸುತ್ತಿದ್ದೇನೆ. 


ಏನೇ ಮನವಿತೆ ಲಲಿತಾಂಗಿ 


|| ಚರಣ || 


॥ ಚರಣ || 


2556 ಮೈದುನನಾದ 
ತನ್ನ ಮುಖದಿಂದ ಸೃಷ್ಠಿಸಿದ ತನ್ನ ಮಗನೆನಿಸಿದ ಇಂದ್ರ, ಇಂದ್ರಾವತಾರಿಯಾದ 
ಅರ್ಜುನನಿಗೆ ಶ್ರೀಕೃಷ್ಣನು ತನ್ನ ತಂಗಿಯಾದ ಸುಭದೆಯನ್ನು ವಿವಾಹ 
ಮಾಡಿಕೊಟ್ಟು ಮಗನಿಗೆ ಭಾವಮೈೊದುನನಾದನು. 


ಮಗಳಿಗೆ ಪತಿಯಾದ 


ಭುದೇವಿಯು ಭೂವರಾಹನ ಪತ್ನಿಯಾಗಿರುವಳು. ಭೂದೇವಿಯ ಪುತ್ರಿಯಾದ 
ಸೀತೆಯೂ ಭೂವರಾಹನಿಗೂ ಪುತ್ರಿಯೇ ಸರಿ. ಈ ಪುತ್ರಿಯನ್ನು ಶ್ರೀರಾಮನು 
ವಿವಾಹವಾದ್ದರಿಂದ ಮಗಳಿಗೆ ಪತಿಯಾದನು. 


ಮಗಳಿಗೆ ಅಳಿಯನಾದ 


ಗಂಗೆಯು ಭಗವಂತನ ಪಾದದಿಂದ ಹುಟ್ಟಿ ಮಗಳೆನಿಸಿದಳು. ಇವಳು 
ಸಮುದ್ರರಾಜನನ್ನು ವಿವಾಹವಾಗಿದ್ದಾಳೆ. ಸಮುದ ಮಂಥನ ಕಾಲದಲ್ಲಿ 
ಆವಿರ್ಭತಳಾದ ಶ್ರೀಲಕ್ಟೀದೇವಿಯೂ ವರುಣನಿಗೆ ಪುತ್ತಿಯಾದ"ಂತೆ ಗಂಗೆಗೂ 
ಪುತ್ರಿಯಾಗುವಳು. ಇವಳನ್ನು ವಿವಾಹವಾದ ಶ್ರೀಹರಿಯು ಮಗಳಾದ ಗಂಗೆಗೆ 
ಅಳಿಯನಾದನು. 


ಅಳಿಯಿಗಳಿಯೆನಾದ 


ಶ್ರೀಹರಿಯ ಪಾದದಿಂದ ಸೃಷ್ಠಿಯಾದ ಗಂಗೆಯು ಶ್ರೀಹರಿಯ ಮಗಳು. 
ಗಂಗೆಯನ್ನು ವರುಣ ಮದುವ" ಮಾಡಿಕೊಂಡಿದ್ದರಿಂದ ವರುಣನು ಶ್ರೀಹರಿಗೆ 
ಅಳಿಯನಾದನು. ಹೀಗೆ ಅಳಿಯನಾದ ಸಮುದ್ರರಾಜ ವರಣನ ಪುತ್ರಿಯಾದ 
ಲಕ್ಟ್ಮೀದೇವಿಯನ್ನು ಶ್ರೀಹರಿಗೆ ವಿವಾಹ ಮಾಡಿಕೊಟ್ಟದ್ದರಿಂದ ಭಗವಂತನು 
ವರುಣನಿಗೆ ಅಳಿಯನಾಗಿ ಅಳಿಯನಿಗೆ ಅಳಿಯನಾದನು. 


ಮಗಳ ಮಗಗೆ ಮ್ರೈದುನನಾದ 


ಮಗಳು ಎಂದರೆ ಗಂಗೆ. ಅವಳ ಮಗನೆಂದರೆ ಸಮುದ್ರದಲ್ಲಿ ಹುಟ್ಟಿದ ಚಂದ್ರ. 
ಇವನು ಪಾಗರನ ಮಗನೂ ಹೌದು. ಅವನ ಜೊತೆಗೆ ಹುಟ್ಟಿದ ಲಕ್ಟೀದೇವಿಯು 
ಚಂದ್ರನಿಗೆ ಅಕ್ಕ. ಇವಳನ್ನು ವಿವಾಹವಾಗಿ ಚಂದ್ರನಿಗೆ. ಭಾವಮೈೈದುನನಾದನು. 


ಮಾವನ ಜಗವರಿಯನು ಕೊಂದ ಕುಲಗೇಡಿ ಗೋವಳ 


ನರಕಾಸುರನು ೧೬೦೦೦ ಸ್ತ್ರೀಯರನ್ನು ಬಂಧಿಸಿಟ್ಟು ತಂದೆಯಂತೆ ಸಾಕಿದ್ಮರಿಂದ, 
ತ್‌ 
ಈ ೧೬೦೦೦ ಸ್ತೀಯರನ್ನು ಶ್ರೀಕೃಷ್ಣನು ವಿವಾಹವಾಗಿದ್ದರಿಂದ ನರಕಾಸುರನು 
ತ, ५ ^ 
ಮಾವನಾದನು. ನರಕಾಸುರನನ್ನು ಶ್ರೀಕೃಷ್ಣನು ಹೊಂದಿದ್ದರಿಂದ ಮಾವನನ್ನೇ 


ಹೊಂದವನಾದನು. ಹಾಗೂ ಮಾವನಾದ ಕಂಸನನ್ನು ಹೊಂದ ಎಂದು ಇನ್ಫೊಂದು 
ಅರ್ಥವನ್ನೂ ಹೇಳಬಹುದು. ಈ ಎರಡು ಅರ್ಥವೂ ಇದಕ್ಕೆ ಪೂರಕವಾಗಿದೆ. 


ಅತ್ತೆಗೆ ವಲ್ಲಭನಾದ 
ಅತ್ಲೆಯಾದ ಭೂದೇವಿಗೆ ವರಾಹರೂಪದಿಂದ ವಲ್ಲಭನಾದವನು. 


ಭೃತ್ಯರಿಗಾಳಾದ 
ಭೃತ್ಯರಾದ ಪಾಂಡವರಿಗೆ ಆಳಿನಂತೆ ಸಂಧಿಗೆ ಸೂತಕಾರ್ಯವನ್ನು 
ಕೈಗೊಂಡವನು. 
ಚಿತ್ತ ಒಲಿದು ಆದಿಕೇಶವನೊಳು 
ಸುಂದರ ಹಾಗೂ ಎಲ್ಲರಿಗೂ ಆದಿಕಾರಣನಾದ, ಲೋಕ ವಿಭಿನ್ಸನಾದ, 
ವಿಲಕ್ಷಣನಾದ ಸಕಲ ಗುಣಪೂರ್ಣನಾದ ಶ್ರೀಹರಿಗೆ ನೀನು ಚಿತ್ತ ಹರಿಸಿದ್ದು 
ಯುಕ್ಕವೇ ಸರಿ. 


ಏನೇ ಮನವಿತ್ತೇ 
ರಮಾ ಬ್ರಹ್ಮಾದಿಗಳಿಂದ ಮೊದಲ್ಕೊಂದು ಸಕಲ ಸುರಾಸುರರಿಗೂ, ಸಕಲ 
ಚೇತನಾಚೇತನಗಳಗೂ, ಜಗತ್ತಿಗೆ ಹಿತನಾದ ಶ್ರೀಹರಿಗೆ ಮನವಿತ್ತೆ ಏನೇ? 


ಅಸಮಾನಗೋವಳ 
ಶ್ರೀಗೋಪಾಲಕೃಷ್ಣನು ಎಲ್ಲರಂತೆ ಅಲ್ಲ. ಗೋಪಾಲನಂತ್‌ ಕಂಡರೂ ಅಪ್ರಾಕೃತ 
ಮತ್ತೂ ಜ್ಞಾನಾನಂದಾತ್ಮಕ ಶರೀರವುಳ್ಳಿ ಪಠರದೇವತೆಯಾಗಿರುವನು. 


ಕುಲವಿಲ್ಲದವನೊಳು 
ಶ್ರೀಹರಿ ಎಂದ ಮಾತ್ರಕ್ಕೆ ಕುಲಗಳೆಲ್ಲವೂ ಪಾವನವಾಗುವದು. ಸಮಸ್ತ 
ಕುಲಗಳನ್ನು ಮೀರಿನಿಂತ ಶ್ರೀಹರಿಯು ಹುಲವೇ ಇಲ್ಲದವನು. 


ಹರಿದಾಸರ ಮುಂಡಿಗೆಗಳು ಮೇಲ್ಲೋಟಕ್ಕ್‌ ಶ್ರೀಹರಿಯನ್ನು ನಿಂದಿಸಿದಂತೆ 
ಕಂಡರೂ ಶ್ರೀಹರಿಯ ಸವೊೋತ್ತಮತ್ತವನ್ನೇ ಸಾರುತ್ತವೆ. ನಿಂದಾಸ್ತುತಿಯನ್ನು 
ಮಾಡಬೇಕಾದರೂ ತಾಕತ್ತು ಬೇಕು. ಆ ತಾಕತ್ತು ನಮ್ಮ ಎಲ್ಲಾ ಹರಿದಾಸರಲ್ಲೂ 
ಕಂದು ಬರುತ್ತದೆ. ಹರಿದಾಸಸಾಹಿತ್ಯವು ವಿವಿಧ ಪ್ರಾಕಾರಗಳನ್ನೂಳಗೊಂಡಿದೆ. 
ಪದ-ಪದ್ಯ-ಸುಳಾದಿ-ಉಗಾಭೋಗ-ಷಟ್ಟದಿ-ಮುಂಡಿಗೆಗಳು. ಇದರಲ್ಲಿ ಪದ- 
ಪದ್ಯಗಳ ಬಗ್ಗೆ ಮಾತ್ರ ಎಲ್ಲರೂ ಮಾತನಾಡುತ್ತಾರೆ ಮತ್ತೂ ಲೇಖನಗಳನ್ನು 
ಬರೆಯುತ್ತಾರೆ. ಆದರೇ ಯಾರೂ ಮಿಕ್ಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ 
ಹರಿಸುತ್ತಿಲ್ಲ. 


ಬೆರಳೆಣಕೆಯಷ್ಟು ವಿದ್ವಾಂಸರುಗಳು ಮಾತ್ರ ಈ ಕುರಿತು ಪರಿಶ್ರಮ ಪಡುತ್ತಿದ್ದಾರೆ. 
ಆದ್ಧರಿಂದ ಎಲ್ಲಾ ಜಿಜ್ಞಾಸುಗಳು ಹರಿದಾಸಸಾಹಿತ್ಯದ ಎಲ್ಲಾ ಪ್ರಾಕಾರಗಳನ್ನು 
ಪ್ರಚಾರ ಮಾಡಿದಾಗ್ಗೆ ಮಾತ್ರ ಹರಿದಾಸಸಾಹಿತ್ಯ ಕ್ಲೇತ್ರವು ಎಲ್ಲರ 
ಮನಮುಟ್ಟುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲಾ ಹರಿದಾಸ ಬಂಧುಗಳು ಕೃಷಿಪಡಬೇಕಾಗಿ 
ಈ ಪರಿಮಳದ ಪತ್ರಿಕೆಯ ಮುಖಾಂತರ ವಿನಮ್ರನಾಗಿ ವಿಜ್ಞಾಪಿಸಿಕೊಳ್ಳುತ್ತದ್ದೇನೆ. 


ಯಮಾಂಶಸ್ಯ ಪರಾಭಕ್ಕ್ಯಾ ಸುಪ್ರಸನ್ನೋ ಹರಿಃ ಸ್ವಯಂ | 
ಯಸ್ಕಾಚಾಯೋ ವ್ಯಾಸರಾಯಃ ತಂ ವಂದೇ ಕನಕಾಭಿದಂ | 


